ಕರ್ನಾಟಿಕ ವಿಧಾನ ಪರಿಪಷತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
| (ನಾಮವಿರ್ದೇಶನ ಹೊಂದಿರುವರು) 


ಉತ್ತರಿಸುವ ಸಚಿವರು 


ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ 
ಸೇರಿದ ಆರ್ಥಿಕವಾಗಿ ಹಿಂದುಳಿದ ಬಡ 
ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ 
(ಬೀಟ್‌/ಸಿಇಟಿ ತೇರ್ಗಡೆಯಾದ) ಕಾಲೇಜು 
ಶಿಕ್ಷಣ ಶುಲ್ಕವನ್ನು ಸರ್ಕಾರ ದಿಂದ 
ಭರಿಸಲು ಯಾವುದಾದರೂ ಯೋಜನೆ 
ಜಾರಿಯಲ್ಲಿದೆಯೇ; ಇದ್ದಲ್ಲಿ, ಕಳೆದ 5 
ವರ್ಷಗಳಲ್ಲಿ ಒಟ್ಟು ಎಷ್ಟು 
ವಿದ್ಯಾರ್ಥಿಗಳು ಸದರಿ ಯೋಜನೆಯ 
ಫಲಾನು ಭವಿಗಳಾಗಿದ್ದರೆ; (ಜಿಲ್ಲಾವಾರು 
ವಿವರ ನೀಡುವುದು) ಯೋಜನೆಗಳು 
ಜಾರಿಯಲ್ಲಿಲ್ಲದಿದ್ದಲ್ಲಿ ಸರ್ಕಾರದ 
ಕ್ರಮವೇನು; 


ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


ಹಿಂದುಳಿದ ವರ್ಗಗಳ ಆಯುಕ್ತಾಲಯ 


ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಸೇರಿದ ಉನ್ನತ ಶಿಕ್ಷಣ 
(ನೀಟ್‌-ಸಿಇಟಿ ತೇರ್ಗಡೆಯಾದ) ವ್ಯಾಸಂಗ ಮಾಡುತ್ತಿರುವ 
ಆರ್ಥಿಕವಾಗಿ ಹಿಂದುಳಿದ ಬಡ ವಿದ್ಯಾರ್ಥಿಗಳಿಗೆ ಹಿಂದುಳಿದ 
ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಶುಲ್ಕ ವಿನಾಯಿತಿ 
ಯೋಜನೆಯನ್ನು ಅನುಪ್ಮಾನ ಗೊಳಿಸಲಾಗುತ್ತಿರುತ್ತದೆ. 


ಕಳೆದ 5 ವರ್ಷಗಳಲ್ಲಿ ಶುಲ್ಕ ವಿನಾಯಿತಿ ಯೋಜನೆಯಡಿ ಶುಲ್ಮ 
ವಿನಾಯಿತಿ ಪಡೆದ (ಬೀಟ್‌/ಸಿಇಟಿ ತೇರ್ಗಡೆಯಾದ) 
ವಿದ್ಯಾರ್ಥಿಗಳ ಮಾಹಿತಿಯನ್ನು ಅನುಬಂಧ-1ರಲ್ಲಿ 
ನೀಡಲಾಗಿರುತ್ತದೆ. 


ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ದಿ 
ನಿಗಮ 


ಡಿ.ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭವಿವೃದ್ಧಿ 
ನಿಗಮದಿಂದ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಸೇರಿದ 
ಆರ್ಥಿಕವಾಗಿ ಹಿಂದುಳಿದ ಬಡ ವಿದ್ಯಾರ್ಥಿಗಳಿಗೆ ಸಿಇಟಿ 
ಮುಖಾಂತರ ಪ್ರವೇಶ ಹೊಂದಿದಲ್ಲಿ ಅವರ ವ್ಯಾಸಂಗವನ್ನು 
ಮುಂದುವರೆಸಲು ಪವಾರ್ಪಿಕ ಗರಿಪ್ಪ ರೂ.1.00 ಲಕ್ಷಗಳಂತೆ 
ಶೇಕಡ 2%ರ ಬಡ್ಡಿದರದಲ್ಲಿ ವ್ಯಾಸಂಗದ ಅವಧಿಗೆ ಗರಿಪ್ಠ 5 
ಕಂತುಗಳವರೆಗೆ ಸಾಲ ಮಂಜೂರು ಮಾಡಲಾಗುತ್ತಿದೆ. ಕಳೆದ 5 
ವರ್ಷಗಳಲ್ಲಿ ಒಟ್ಟಿ 7715 ವಿದ್ಯಾರ್ಥಿಗಳು ಸದರಿ 
ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದಾರೆ. ಜಿಲ್ಲಾವಾರು 
ವಿವರಗಳನ್ನು ಅನುಬಂಧ-1ರಲ್ಲಿ ನೀಡಲಾಗಿದೆ. 


ಕರ್ನಾಟಿಕ ಮಡಿವಾಳ ಮಾಚಿದೇವ ಅಭಿವೃದ್ದಿ ನಿಗಮ 


ಕರ್ನಾಟಿಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮದಿಂದ 
ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳಿಗೆ ಸೇರಿದ ಆರ್ಥಿಕವಾಗಿ 
ಹಿಂದುಳಿದ ಬಡ ವಿದ್ಯಾರ್ಥಿಗಳಿಗೆ ಸಿಇಟಿ ಮುಖಾಂತರ ಪ್ರವೇಶ 
ಹೊಂದಿದಲ್ಲಿ ಅವರ ವ್ಯಾಸಂಗವನ್ನು ಮುಂದುವರೆಸಲು 
ವಾರ್ಪಿಕ ಗರಿಪ್ಠ ರೂ.1.00 ಲಕ್ಷಗಳಂತೆ ಶೇ. 26 ಬಡ್ಡಿದರದಲ್ಲಿ 
ವ್ಯಾಸಂಗದ ಅವಧಿಗೆ ಗರಿಷ್ಟ 5 ಕಂತುಗಳವರೆಗೆ ಸಾಲ 
ಮಂಜೂರು ಮಾಡಲಾಗುತ್ತಿದೆ. ಈ ನಿಗಮವು 2019-20ನೇ 


